01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 275 
02. ಸದಸ್ಕರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ) 
03. ಉತ್ತರಿಸುವ ದಿವಾಂಕ 17.02.2022 
04. ಉತ್ತರಿಸುವ ಸಚೆವರು ಮಾನ್ಯ ಗೃಹ ಸಚಿವರು 
ಕ್ರಸಂ. ಪ್ರಶ್ನೆ | ಉತ್ತರ 
ಅ) [ರಾಜ್ಯದ ಆರಕ್ಷಕ ಪೇದೆ ಹುದ್ದೆಯಿಂದ ಆರಕ್ಷಕ 1462 ] 
ನಿರೀಕ್ಷಕರ ಹುದ್ದೆಗಳವರೆಗೆ ಬಡ್ತಿ ಮೂಲಕ 
ತುಂಬಬೇಕಾದ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ವೃಂದವಾರು ವಿವರವನ್ನು ಅನುಬಂಧ-!ರಲ್ಲಿ 
ಎಷ್ಟು (ವೃಂದವಾರು ವಿವರ ನೀಡುವುದು) ನೀಡಲಾಗಿದೆ. 
ಅ) 1] ಆರಕ್ಷಕ ನಿರೀಕ್ಷಕ `ಹುದ್ದೆಯಿಂದ ಹೆಚ್ಚುವರಿ [26 
ಪೊಲೀಸ್‌ ಅಧೀಕ್ಷಕ ಹುದ್ದೆಯವರೆಗೆ ಬಡ್ತಿ 
ಮೂಲಕ ತುಂಬಬೇಕಾದ ಖಾಲಿ ಇರುವ ಹುದ್ದೆಗಳ | ವೃಂದವಾರು ವಿವರವನ್ನು ಅನುಬಂಧ-2 ರಲ್ಲಿ 
ಸಂಖ್ಯೆ ಎಷ್ಟು (ವೃಂದವಾರು ವಿವರ ನೀಡುವುದು) ನೀಡಲಾಗಿದೆ. 
ಇ) |ಸದೆರಿ ಖಾಲಿ ಹುಡ್ಡೆಗಳನ್ನು ಎಂದಿನಿಂದ ಭರ್ತಿ ಮುಂದಿನ 6 ತಿಂಗಳ ನಿವೃತಿಯನ್ನು ಪರಿಗಣಿಸಿ, 
ಮಾಡಲಾಗಿರುವುದು; ಹುದ್ದೆಗಳು ರಿಕ್ಷವಾದ ದಿನಾಂಕದಿಂದ 
ಅನ್ವಯವಾಗುವಂತೆ ನಿಯಮಾನುಸಾರ ಪರಿಶೀಲಿಸಿ, 
ಅರ್ಹ ಅಭ್ಯರ್ಥಿಗಳು ಲಭ್ಯವಿದ್ಧಲ್ಲಿ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ಮುಂಬಡ್ತಿ 
ನೀಡುವುದರ ಮೂಲಕ ಭರ್ತಿಮಾಡಲಾಗುತ್ತಿದೆ. 
ಈ) [ಭರ್ತಿ ಮಾಡುವಲ್ಲಿ ಆಗಿರುವ ವಿಳಂಬಕ್ಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ | 
ಕಾರಣಗಳೇನು; (ವಿವರ ನೀಡುವುದು) ನಿರ್ದಿಷ್ಟಪಡಿಸಿರುವ ಕನಿಷ್ಠ ಸೇವೆ ಮತ್ತು ನಿಗದಿತ 
ಇಲಾಖಾ ಪರೀಕ್ಷೆಗಳನ್ನು ಪೊರೈಸಿರುವ 
ಅಭ್ಯರ್ಥಿಗಳು ಲಭ್ಯವಿಲ್ಲದ ಪ್ರಯುಕ್ತ ಹುದ್ದೆಗಳನ್ನು 
ಭರ್ತಿ ಮಾಡಲು ಸಾಧ್ಯವಾಗಿರುವುದಿಲ್ಲ. 
ಉ) | ಯಾವ ಕಾಲಮಿತಿಯಲ್ಲಿ ಬಡ್ಡಿ ಮೂಲಕ ಸವ ಆದ್ಯತೆ ಮೇರೆಗೆ ಭರ್ತಿ ಮಾಡಲಾಗುವುದು. 
ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು? 
HD/17/PHS/2022 


lu ©) 
(ಆರಗ ಜ್ಞಾನೇಂದ್ರ) 
ಮಾನ್ಯ ಗೃಹ ಸಚಿವರು 


ke 


ರಹಿತ ಪ್ರೆ, ಸಂಖ್ಯೆ : 275 ಕೆ ಅನುಬಂಭ- 1 
—T—— —— 
3 ಘಟಕ ಹಿವಸ್‌ಐ | ಎಎಸ್‌ಐ [ ಸೆಟ್‌, ಆರ್‌ ಎಸ್‌ಐ | ಎಆರ್‌ಎಸ್‌ಐ | ಎಹೆಚ್‌ಸ ಒಟ್ಟು 
pl 
1 |ಸ.ಓ.ಪ, ಬೆಂಗಳೂರು ನಗರ 0 75 206 37 34 168 520 
2 [a ಮಂಗಳೂರು ನಗರ 0 4 5 0 0 33 42 
——} lL. 
3 | ಎಸ್‌.ಪ, ಕೋಲಾರ | 0 2 
6 6 
——— 
5 | ಎಸ್‌ಪಿ, ರಾಮನಗರ 0 3 § 3 0 0 0 6 
a _— 
6 | ಎಸ್‌.ಪಿ. ಮೈಸೂರು 0 0 2 0 0 2 4 
bis A 
7 | ಎಸ್‌.ಪಿ, ಕೊಡಗು ಮಡೀಕೇರ 0. 1 1 [4 0 0 2 
——— | 
8 | ಎಸ್‌.ಪಿ, ಮಂಡ್ಯ 0 2 2 0 0 0 4 
— 
ಐ.ಜಿ.ಪಿ, ಇ.ಆರ್‌ ದಾವಣಗೆರೆ 0 0 ‘0 2 


12 | ಎಸ್‌.ಪಿ, ಉಡುಪಿ 0 0 2 0 [) 0 2 
ಠಾ 
13 | ಎಸ್‌ಪಿ: ಉತ್ತರ ಕನ್ನಡ I 0 4 13 0 0 7 24 
ಕಾರವಾರ 
14 | ಎಸ್‌.ಪಿ, ಬೆಳಗಾವಿ 0 1 0 0 0 0 1 
ಸ್‌ಪವಾರಗ —— 
15 ) 2 17 0 6 21 46 
ಎಸ್‌.ಪಿ, ರಾಯಚ 
16 | ಜೂರು 0 3 0 [0 "] 2 6 
1 — SS 
ಎಸ್‌.ಪಿ ಯಾದಗಿ 
17 | ದಗಿರಿ [) [) 4 0 4 2 10 
IN 
0 0 [) 23 
- [ SN 
21 102 168 291 
i) 0 0 439 
58 151 425 1462 


ಹುಕೆ ರಹಿತ ಪ್ರಶ್ನೆ ಸಂಖ್ಯೆ 278 ಕ್ಥೆ ಅನುಬಂಥ-೧ 


ಪಹೊಲೀಸ್‌ಅಧೇಕ್ಷಕರು 
(ಸಿವಿಲ್‌) (ಸಾನ್‌ಐಪಿಎಸ್‌) 


(ನಿಪ್ತಂತು) 
5. | ಪೊಲೀಸ್‌ ನಿರೀಕ್ಷಕರು 
(ಏಫ್‌ಪಿಬ) 


| (ಕೆಎಸ್‌ಆರ್‌ಪಿ) 


ಒ 


LL 


ಟ್ಸು 


